UNIVERSAL 
LIBRARY 


OU 200452 


4೬೬11೬೮1] 
IVSHAINN 


ದಾಟ ವರ 
ಗೌರಮ 
ಟಾ ಕರ್ಟ್‌ 


ಮನೋಹರ ಗ್ರಂಥ ಭಾಂಡಾರ 
ಧಾರವಾಡ 


| 
ಯ 








( ಮಿಸೆಸ್‌ ಬಿ. ಓಟ. ಜಿ. ಕೃಷ್ಣ) 


| 
ದಿನಂಗತ ಸೌ. ಗೌರಮ್ಮನವರು 


| ಮನೋಹರ ಗ್ರಂಥ ಭಾಂಡಾರ 
ಧಾರನಾಡ 


( ಮಾರ್ಚ್‌ ೧೯೪೦ ಒಂದೂನುರಿ ಆಣೆ 





ಪ್ರಕಾಶಕರು: 
ದ. ಬಾ. ಕುಲಕರ್ಣಿ 
ಮನೋಹರ ಗ್ರಂಥ ಭಾಂಡೂರ 
ದಾರವಾಡ 


ಶ್ರೀಮತಿ ಗೌರಮ್ಮನವರ 
ಎರಡು ಕಥಾ ಸಂಗ್ರಹಗಳು 


ಕಂಬನಿ ಒಂದು ರೂ, 


ಚಿಗುರು ಆಚ್ಚಿ ನಲ್ಲಿ 
ಎರೆ 


ನ 


ಮುದ್ರಕರು: 
ಶೇ. ಗೋ. ಕುಲಕರ್ಣಿ 
ಸಾಧನ ಪ್ರೆಸ್‌, ಧಾರವಾಡ 


ಮೆ 


ಸೂನ್ಸಮ್ಮ 


ಇದು ಬಹಳ ವರ್ಷಗಳ ಹಿಂದಿನ ಕತ್ತೆ ಒಂದೂರಿ 
ನಲ್ಲಿ ಒಬ್ಬ ಕೊಡಗನೂ ಒಬ್ಬ ಕೊಡಗಿತಿಯೂ ಇದ್ದರು. 
ಅವರಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಪೊನ್ನಮ್ಮ 
ಪೊನ್ನಮ್ಮ ಬಹಳ ಚೆಂದದ ಹುಡುಗಿ. ಅವಳೆ ತಾಯಿಯು 
ಮನೆಗೆಲಸ ಮಾಡುವಾಗ ಚಿಕ್ಕ ಪೊನ್ನಮ್ಮ ಅಂಗಳೆದಲ್ಲಿ 
ಆಟಿವಾಡಿಕೊಂಡಿರುತ್ತಿದ್ದ ಛು, 1 ಎಂದೂ ಅತ್ತು 
ಕೊಂಡು ತಾಯಿಯನ್ನು ತೊಂದರೆಪಡಿಸುತ್ತಿರಲಿಲ್ಲ 
ಅವಳೆ ತಂಡೆ* ಅವಳಿಗೊಂದು ಪುಟ್ಟ ನಾಯಿಮರಿಯನ್ನು 
ತಂದುಕೊಟ್ಟ ದ್ದನು. ಅದನ್ನು ಅವಳು ಬಹಳ ಶ್ರಿ ಪ್ರೀತಿಯಿಂದ 
ಸಾಕುತ್ತಿ ದಳು. ಆದಕ್ಕೆ “ಮೋತಿ” ಎಂದು ಹೆಸರಿಟ್ಟು 
ಕೊಂಡು ಅದರ ಜೊತೆಯಲ್ಲಿ ಆಡುತ್ತಿದ್ದಳು. ತಾಯಿಯ 
ಮನೆಗೆಲಸಗಳು ಮುಗಿಯುವ ಹೊತ್ತಿಗೆ ತಂದೆಯು ಗದ್ದೆ 
ಯಿಂದ ಮನೆಗೆ ಬರುತ್ತಿದ್ದನು. ತಂದೆ ಮನೆಗೆ ಬಂದ 
ಮೇಲೆ ಪಟ್ಟ ಪೊನ್ನಮ್ಮನನ್ನು ಹತ್ತಿರ ಕರೆದು ಕೂರಿಸಿ 


ನ 


೪ ಪೊನ್ನಮ್ಮ 


ಕೊಂಡು ಪಾಠ ಹೇಳಿಕೊಡುತ್ತಿದ್ದನು. ತಾಯಿ ಕತೆ 
ಗಳನ್ನು ಹೇಳುತ್ತಿದ್ದ 
ಸುಖವಾಗಿ ಇದ್ದರು. 


ಪೊನ್ನಮ್ಮನಿಗೆ ಆರು ವರ್ಷಗಳಾದವು. ಅವಳು 
ಶಾಲೆಗೆ ಹೋಗಕೊಡಗಿದಳು. ಶಾಲೆಯಲ್ಲಿಯೂ ಅವಳು 
ಬಹಳೆ ಚೆನ್ನಾಗಿ ಪಾಠ ಕಲಿತು ಒಳ್ಳೆಯವಳೆನಿಸಿಕೊಳ್ಳ 
ಹತ್ತಿದಳು. ಹೀಗಿರುವಾಗ ಒಂದು ದಿನ ಅವಳು ಶಾಲೆ 
ಯಿಂದ ಮನೆಗೆ ಬರುವಾಗ ಎಂದಿನಂತೆ ಅವಳೆ ತಾಯಿ 
ಬಾಗಿಲಲ್ಲಿರಲಿಲ್ಲ ಯಾವಾಗಲೂ ಅವಳು ಬರುವುದನ್ನೇ 
ಕಾಯುತ್ತ ಅವಳ ತಾಯಿ ಬಾಗಿಲಲ್ಲಿ ನಿಂತಿರುವುದು 
ವಾಡಿಕೆ. ಆ ದಿನ ತಾಯಿಯನ್ನು ಕಾಣದೆ ಪೊನ್ನ ಮ್ಮನಿಗೆ 
ಆಶ್ಚರ್ಯವಾಯಿತು. ಅವಳು ಓಡುತ್ತ ಒಳಗೆ ಹೋಗಿ 
" ಅಮ್ಮಾ, ಅಮ್ಮಾ ' ಎಂದು ಕೂಗಿದಳು. ಅವಳ ತಾಯಿ 
ಮಲಗಿದ್ದಳು. ಪೊನ್ನಮ್ಮನನ್ನು ನೋಡಿ "ಇಲ್ಲಿ ಬಾ ಪೊನ್ನು' 
ಎಂದಳು. ಪೊನ್ನಮ್ಮ ತಾಯಿಯ ಹತ್ತಿರ ಹೋದಳು. 
ಅವಳೆ ತಾಯಿಗೆ ಬಹಳ ಜ್ವರ ಬಂದಿತ್ತು. ಅಷ್ಟುಹೊತ್ತಿಗೆ 
ಅವಳ ತಂದೆಯೂ ಬಂದನು. ತಾಯಿಗೆ ಜ್ವರ ಬಂದು 
ದನ್ನು ನೋಡಿ ಮದ್ದು ತಂದುಕೊಟ್ಟಿನು. ಆ ದಿವಸವೆಲ್ಲ 
ಪೊನ್ನಮ್ಮ ತಾಯಿಯ ಹತ್ತಿರವೇ ಕೂತುಕೊಂಡು ಅವಳ 
ಸೇವೆ ಮಾಡಿದಳು. ಆದರೆ ಜ್ವರ ಮಾತ್ರ ಬಿಡಲೇ ಇಲ್ಲ. 


ಪೊನ್ನಮ್ಮ ೫ 


ಬೆಳಗಾಗುವ ಮೊದಲೇ ಅವಳೆ ತಾಯಿ ಸತ್ತು ಹೋದಳು. 
ಪೊನ್ನ ಮ್ಮನಿಗೂ ಅವಳ ತಂದೆಗೂ ಬಹಳ ವ್ಯಸನ 
ವಾಯಿತು. ಅವರಿಬ್ಬರೂ ಬಹಳ ಅತ್ತರು. 


ತಾಯಿ ಸತ್ತುಹೋದ ಮೇಲೆ ಪೊನ್ನಮ್ಮನನ್ನು 
ನೋಡಿಕೊಳ್ಳಲು ಯಾರೂ ಇಲ್ಲದೆ ಹೋದರು. ಅವಳ 
ತಂದೆಗೆ ಗದ್ದೆಯ ಕೆಲಸವಿತ್ತು. ಪೊನ್ನಮ್ಮನಿಗೆ ಸ್ಥಾನ 
ಮಾಡಿಸಿ, ಊಟ ಉಣಿಸಿ, ಕತೆ ಹೇಳಿ ಮುದ್ದಿಸಲು 
ಅವನಿಗೆ ಸಮಯವಿರುತ್ತಿರಲಿಲ್ಲ ಆದುದರಿಂದ ಏನು 
ಮಾಡುವುದು ಎಂದು ಬಹಳ ಯೋಚಿಸಿ ಕೊನೆಗೆ ಒಬ್ಬ 
ಳನ್ನು ಮದುವೆಯಾದನು. ಅವಳೆ ತಂದೆ ಮದುವೆಯಾದ 
ಎರಡನೆಯ ಹೆಂಡತಿ ಪೊನ್ನಮ್ಮನಿಗೆ ಚಿಕ್ಕತಾಯಿ 
ಯಾದಳು. ಈ ಚಿಕ್ಕತಾಯಿಯು ಬಂದ ಸುರುವಿನಲ್ಲಿ 
ಪೊನ್ನಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಸ್ವಲ್ಪ 
ದಿನಗಳಲ್ಲಿ ಅವಳಿಗೂ ಒಂದು ಮಗು ಆಯಿತು. ಆ ಮಗು 
ನಿನ ಹೆಸರು ಬೋಜಮ್ಮ, ಬೋಜಮ್ಮ ಹುಟ್ಟಿದ ಮೇಲೆ 
ಚಿಕ್ಕಕಾಯಿ ಪೊನ್ನಮ್ಮನನ್ನು ಮೊದಲಿನಷ್ಟು ಪ್ರೀತಿ 
ಸುತ್ತಿರಲಿಲ್ಲ 
ಮನೆಗೆಲಸಗಳನ್ನೆ ಲ್ಲ ಪೊನ್ನ ಮ್ಮನಿಂದಲೇ ಮಾಡಿಸು 
ದ್ದಳು. ಕೋಳಿ ಕೂಗುವ ಮೊದಲೇ ಪೊನ್ನಮ್ಮ ಎದ್ದು 
೪ ಕೆಲಸಗಳನ್ನೂ ಮಾಡಬೇಕಾಯಿತು. ಚಿಕ್ಕತಾಯಿಯು 


Ue 


೬ ಪೊನ್ನನ್ಮು 


ಅವಳನ್ನು ಶಾಲೆಗೆ ಹೋಗಲೂ ಬಿಡುತ್ತಿರಲಿಲ್ಲ. 
el) "ಜಮ್ಮನನ್ನು ಮಾತ್ರ ಒಳ್ಳೊಳ್ಳೆಯ ಬಟ್ಟೆಗಳ ನ್ನು 


ಹಾಕಿ ಶಾಲೆಗೆ ಕಳಿ ಸುತ್ತಿದ್ದಳು. ಬೋಜಮ್ಮನಿಗೇ ಒಳ್ಳೊ 
ಫಯ ಆಟಗೆಗಳನ್ನೂ ಬೊಂಜೆಗಳನ್ನೂ ಕೊಡುತ್ತಿದ್ದಳು. 


ಪೊನ್ನಮ್ಮನಿಗೆ ಬ ಕೊಡುತ್ತಿರಲಿಲ್ಲ. 


ಆದರೆ ಪೊನ್ನಮ್ಮ ಬಹಳೇ ಒಳ್ಳೆಯ ಹುಡುಗಿ. 
ಅವಳಿಗೆ ಕೆಲಸಮಾಡಲು ಸ್ರಲ್ಪವಾದರೂ ಬೇಸರವಿರಲಿಲ್ಲ. 
ಚಿಕ್ಕತಾಯಿಯು ಅವಳನ್ನು ಪ್ರೀತಿಸದಿದ್ದರೂ ಪೊನ್ನಮ್ಮ 
ಅವಳನ್ನು ಪ್ರೀತಿಸುತ್ತಿದ್ದಳು. ಅವಳು ಹೇಳಿದ ಯಾನ 
ಮಾತನ್ನೂ ಮೂರುತ್ತಿರಲಿಲ್ಲ. 


ಪೊನ್ನಮ್ಮನಿಗೆ ಪ್ರಾಣಿಗಳಮೇಲೆ ಬಹಳ ದಯೆ 
ಇತ್ತು. ಅವಳು ಅವುಗಳಿಗೆ ಹೊಡೆಯುತ್ತಿರಲಿಲ್ಲ. ಅದರಿಂ 
ದಲೇ ಹಟ್ಟಿಯ ನಾಯಿಗಳೂ ಕೊಟ್ಟಗೆಯ ದನಗಳೂ 
ಅವಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದವು. ಸಿಡುಕಿನ 
ಸ್ವಭಾವದವಳಾದ ಬೋಜಮ್ಮನನ್ನು ಕಂಡರೆ ಆವುಗಳಿಗಾ 
ಗುತ್ತಿರಲಿಲ್ಲ. 


ಹೀಗಿರುವಾಗ ಒಂದು ದಿನ ಚಿಕ್ಕತಾಯಿಯು ಒಂದು 
ಹರಕು ಕುಕ್ಕೆ ( ಬುಟ್ಟಿ )ಯಲ್ಲಿ ಸ್ಪಲ್ಪ 'ಕ್ಕಿನುಚ್ಚನ್ನು ಹಾಕಿ 
ಪೊನ್ನಮ್ಮನ ಹತ್ತಿರ ಕೊಟ್ಟು “ಕಾಲುವೆಗೆ ಹೋಗಿ 


ಪೊನ್ನನ್ಮು ೭ 


ತೊಳೆದುಕೊಂಡು ಬಾ” ಎಂದಳು. ಕುಕ್ಕೆ ಹರಿದಿದ್ದುದರಿಂದ 
ಪೊನ್ನಮ್ಮ ತೊಳೆಯುವಾಗ ನುಚ್ಚೆಲ್ಲಾ ನೀರಿಗೆ ಬಿದ್ದು 
ಹರಿದುಹೋಯಿತು. ಅದನ್ನು ಕೇಳಿ ಚಿಕ್ಕತಾಯಿಯು 
ಕೋಪದಿಂದ « ನುಚ್ಚ ನ್ನು ತರದೆ ಮನೆಗೆ ಬರಬೇಡ” 
ಎಂದು ಗದರಿಸಿ ಅಟ್ಟಿ ಬಿಟ್ಟಳು. 


ಪಾಪ! ಪೊನ್ನಮ್ಮ ನೀರಿನಲ್ಲಿ ಹೋದ ನುಚ್ಚನ್ನು ತರು 
ಶ್ರಡು ಹೇಗೆ? ಅವಳಿಗೆ ಬಹಳ ವ್ಯಸನವಾಯಿತು ತನ್ನ ಸತ್ತ 
ತಾಯಿಯನ್ನು ನೆನಸಿಕೊಂಡು ಗೊಳೋ ಎಂದು ಅತ್ತಳು. 


ಅಳುತ್ತಾ ಅಳುತ್ತಾ ಪೊನ್ನಮ್ಮ ಹರಿದುಹೋಗು 
ತ್ತಿರುವ ನುಚ್ಚಕ್ಕಿಯೆನ್ನು ಕುರಿತು ""ನುಚ್ಚಕ್ಕೀ ನುರಿಯಕ್ಕೀ 
ನಾ ಬಪ್ರೀ ನೀ ನಿಲ್ಲೂ” ಅಂದರೆ “ನುಚ್ಚಕ್ಟೀ ನುರಿಯಕ್ಕೀ 
ನಾನು ಬರುತ್ತೇನೆ ನೀನು ನಿಲ್ಲೂ” ಎಂದುಕೊಂಡು ಕಾಲು 
ವೆಯ ಏರಿಯ ಮೇಲೆಯೇ ಹಿಂಬಾಲಿಸಕೊಡಗಿದಳು. 


ಹೀಗೆಯೇ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು 
ದನವು ಬಹಳ ಸೋತು ಏಳೆಲಾರದೆ ಬಿದ್ದುಕೊಂಡಿತ್ತು. 
ಅದನ್ನು ನೋಡಿ ಪೊನ್ನಮ್ಮನಿಗೆ ಬಹಳ ವೃಸನವಾಯಿತು. 
ಅದಕ್ಕೆ ನೀರು ಕುಡಿಸಿ ಹುಲ್ಲು ಕುಯಿದು ತಂದು 
ಹಾಕಿದಳು. ದನಕ್ಕೆ ಸಂತೋಷವಾಗಿ ಹುಲ್ಲು ತಿನ್ನತೊಡ 
ಗಿತು. ತರುವಾಯ ಪೊನ್ನಮ್ಮ ಮುಂದೆ ಹೊರಟಳು. ಸ್ವಲ್ಪ 


ಳ ಪೊನ್ನಮ್ಮ 

ದೂರ ಹೋಗುವಾಗ ದಾರಿಯಲ್ಲಿ ಒಬ್ಬ ಹೆಣ್ಣು-ಹಣ್ಣು 
ಮುದುಕನು ಕೂತಿದ್ದನು. ಅವನನ್ನು ನೋಡಿ ಪೊನ ನ್ಹಮ್ಮನು 
« ಅಜ್ಜಯ್ಯಾ ಅಲ್ಲಿ ಏಕೆ ಕೂತಿದ್ದಿ ರಿ?” ಎಂದು ಕೇಳಿ 
ದಳು. ಆದಕ್ಕೆ ಆಮುದುಕ «« ಮಗೂ ಇಲ್ಲಿ ಹತ್ತಿರವೇ 
ನನ್ನ ಮನೆ ಇದೆ. ಆದರೆ ನನಗೆ ನಡೆಯಲು ಶಕ್ತಿಯೇ 
ಅಲ” ಎಂದನು. ಅದನ್ನು ಕೇಳಿ ಕನಿಕರದಿಂದ 
ಪೊನ್ನಮ್ಮ ಆತನನ್ನು ಮೆಲ್ಲನೆ ಕೈ ಹಿಡಿದು ಎಬ್ಬಿಸಿ ಅವನ 
ಮನೆಗೆ ಕರೆದುಕೊಂಡು ಹೋದಳು. 


ರ 


[ಈ 


ಆ ಮುದುಕನಿಗೆ ಬಹಳ ಸಂತೋಷವಾಯಿತು. 
ಅವನು ಪೊನ್ನಮ್ಮನಿಂದ ಅವಳೆ ಕತೆಯನ್ನೆಲ್ಲಾ ಕೇಳಿ 
ತಿಳಿದುಕೊಂಡನು. ಅವನಿಗೆ ವ್ಯಸನವಾಯಿತು. ಅವಳಿ 
ಒಂದು ಸೇರು ನುಚ್ಚನ್ನೂ ಒಂದು ಪೆಟ್ಟಿಗೆ ತುಂಬ ಚಿನ್ನ 
ವನ್ನೂ ಕೊಟ್ಟನು. ಪೊನ್ನ ಮ್ಮ ಅತನಿಗೆ ನ ಮಸ್ಕರಿಸಿ ಪೆಟ್ಟಿ 
ಗೆಯನ್ನು ಜಿ ಕೊಂಡು ಮನೆಗೆ ಹೊರಟಳು. ದಾರಿ 
ಯಲ್ಲಿ ಪೊನ್ನಮ್ಮ ಬರು ಕುಡಿಸಿದ್ದ ದನವು ಅವಳೆ ಜೊತಿ 
ಯಲ್ಲಿಯೇ ಹೊರಟತು. ಪೊನ್ನಮ್ಮ ಪೆಟ್ಟಿಗೆಯನ್ನು ತೆಗೆದು 
ಕೊಂಡು ದನದ ಜೊತೆಯಲ್ಲಿ ಸಾಯಂಕಾಲದ ಹೊತ್ತಿಗೆ 
ಮನೆಗೆ ತಲುಪಿದಳು. ಚಿಕ್ಕ ತಾಯಿಯು ಹೊಟ್ಟಿ 
ಕಿಚ್ಚಿನಿಂದ ಪೊನ್ನಮ್ಮನನ್ನು ಅಟ್ಟದ್ದರೂ ಪೊನ್ನಮ್ಮ 
ಒಳ್ಳೆಯವಳಾದುದರಿಂದ ಅವಳಿಗೆ ದೇವರು ಒಳ್ಳೆಯದನ್ನೆ 


D೫ 


1 


ಪೊನ್ನಮ್ಮ 
ಮಾಡಿದನು. ಇದನ್ನು ನೋಡಿ ಚಿಕ್ಕ ತಾಯಿಗೆ ಬುದ್ಧಿ 
ಬಂತು. ಅವಳು ಪೊನ್ನಮ್ಮನನ್ನು ಪುನಃ ಪ್ರೀತಿಸ 
ತೊಡಗಿದಳು. ಬೋಜಮ್ಮನೂ ಪೊನ್ನ ಮ್ಮನನ್ನು ನೋಡಿ 
ಅವಳಂತೆಯೇ ಒಳ್ಳೆಯವಳಾಗಲು ಪ್ರಯತ್ನಿಸತೊಡಗಿ 
ದಳು. ಇದನ್ನು ಕಂಡು ಪೊನ್ನಮ್ಮ ಬೋಜಮ್ಮನನ್ನು 
ಮೊದಲಿಗಿಂತಲೂ ಮಿಗಿಲಾಗಿ ಪ್ರೀತಿಸಹತ್ತಿ ದಳು. 


ಹೀಗೆ ಎಲ್ಲರೂ ಸುಖವಾಗಿ ಇದ್ದರು. ಪೊನ್ನಮ್ಮನಂತೆ 
ಮಕ್ಕಳು ಒಳ್ಳೆಯವನರಾಗಿದ್ದರೆ ಎಲ್ಲರೂ ಅವರನ್ನು ಪ್ರೀತಿಸು 
ತಾರೆ. ಆದುದರಿಂದ ನಾವೆಲ್ಲರೂ ಒಳ್ಳೆಯವರಾಗಬೇಕು. 
ಪ್ರಾಣಿಗಳಲ್ಲಿ ದಯೆಯನ್ನಿ ಡಬೇಕು. 


ಬೇಬಿ 


ಬೇಬ ಸಂತನ ಸುದ್ದಿಯಲ್ಲದೆ ಇನ್ನಾರ 
ಸುದ್ದಿಯನ್ನೂ 1 ಎಂದು ಹೇಳಿದ್ದಿ ಟೂ 
ಅವನ ವಿಷಯವನ್ನೇ ಬರೆಯುತ್ತೇನೆ. 

ಬೇಬಿ ನಿಲ್ಲುತ್ತಾನೆ; ಬೇಬಿ ಕೂತುಕೊಳ್ಳುತ್ತಾನೆ; 
ಸ ಮಲಗುತ್ತಾನೆ. ಬೇಬಿ ನ ತ್ತಾನೆ; ಬೇಬಿ ಅಳು 

, ಬೇಬಿ ನಿದ್ರೆಮಾಡುತ್ತಾನೆ; ಬೇಬಿ ನಿದ್ರೆಮಾಡುವ 
. ಬೇಬಿಗೆ ನಾಲ್ಕು ಹಲ್ಲ ಗ ; ನಾಲ್ವೇ ಹಜುಗಳಾ 


0 


ದರೂ ದಿನಕ್ಕೆ ಆರು ಗ್ಲೇಕ್ಸೋ ಬಿಸ್ಕತ್ತುಗಳನ್ನು ತಿನ್ನು 
ತ್ನಾನೆ; ಅದು 'ಸಾಲದೆಂತ ಅಳುತ್ತಾನೆ. ಬೇಬಿ ಹಿಡಿಯದೇ 
ನಿಳುತ್ತಾನೆ. ನಾನು ಬರೆಯುತ್ತಾ ಕೂತರೆ ನನ್ನ ಬನ 
ಮೇಲೆ ಹತ್ತುತ್ತಾನೆ. ನನ್ನ ಕಿವಿಗಳನ್ನು ಕಚ್ಚು 

ನನ್ನ *ವಿಗಳನ್ನು ಕಚ್ಚಿ ಗಾಯಮಾಡಿದ್ದಾನೆ. ಟು 
ಜಡೆಯನ್ನು ಹಿಡಿದು ಎಳೆಯುತ್ತಾನೆ. ಊಟ ಮಾಡುವಾಗ 
ಎಲೆಯನ್ನು ಹಿಡಿಯಲು ಬರುತ್ತಾನೆ. ಬೆಂಕಿಯನ್ನು ಎಳೆ 
ಯಲು ಪ್ರಯತ್ನ ಮಾಡುತ್ತಾನೆ. ನನ್ನನ್ನು ಕೇಳದೆಯೇ 





ಬೇಜಿ 


ಗೌರನ್ಮು- 


ಚೇಬಿ ೧೧ 


ಕ ಓಡಿ ಹೋಗುತ್ತಾನೆ. ಬಟ್ಟೆಯನ್ನು ಕೊಳೆ 
ೂಳ್ಳುತ್ತಾನೆ. ಹೆದರಿಸಿದರೆ ತ ಮೈಮೇಲೆ 
ಚು ಬಕ ಬಿಳಿ ಬಟ್ಟೆಯವರನ್ನು ಕಂಡರೆ, ನೀನೆಂತ 


ಅವರ ಹತ್ತಿರ ತ ನೆ. ನಾನರಡು ಡೆಹಿಲಿಯಾ 
ಗಿಡಗಳನ್ನು ಬೆಳೆಸಿಕೊಂಡಿದ್ದೇನೆ; ಅವುಗಳನ್ನು ಹೋಗಿ 
ಕೀಳುತ್ತಾನೆ. 


ಜಿನ ಮೇಲೆ ಒಂದು ಪಾಕ್ರಿಯಲ್ಲಿ ಹೂ 
ವಿಟ್ಟದ್ದೆ. ಮೇಜಿನ ಬಟ್ಟೆಯನ್ನು ಬೇಬಿ ಎಳೆದ. ಹೂವಿನ 
ಸಮೇತ ಪಾತ್ರಿ ಕೆಳಗೆ ಬಿತ್ತು. ನೆಲವೆಲ್ಲಾ ಗಾಜಿನ ಚೂರು, 
ಅವುಗಳ ಮಧ್ಯೆ ಅಲ್ಲೊಂದು ಇಲ್ಲೊಂದು ಹೂವು. ಬಿದ್ದ 
ಹೂಗಳನ್ನು ತೆಗೆದು ತಿ ತಿನ್ನಲು ಸುರುಮಾಡಿದ. ಆಫೀಸಿ 
ಹೋಗಿ ಮೇಜಿನಡಿಯಲ್ಲಿ ಕೂತುಕೊಳ್ಳುತ್ತಾನೆ; ಕೆಳಗೆ: 
ನಾದರೂ ಇದ್ದರೆ ಅದನ್ನು ಹರಿದುಹಾಕುತ್ಮಾನೆ; ಸೇಹಿನ 
ಬಾಗಿಲನ್ನು ಹಿಡಿದು ತೆಗೆಯಲು ಪ್ರಯತ್ನಿಸುತ್ತಾನೆ. ಸೀತಾ 
ರಾಮನ ಪಂಚೆಯನ್ನು ಹಿಂದುಗಡೆಯಿಂದ ಹೋಗಿ ಎಳೆ 
ಯುತ್ತಾನೆ. ನನಗೆ ಹೇಳದೆಯೆ ಮೂನಾಕ್ಷಿಯ ಜೊತೆಯಲ್ಲಿ 
ಅವಳ ಮನೆಗೆ ಹೋಗಿಬಿಡುತ್ತಾನೆ 


BC 


೯೧ 


ನೊಯಿಸುವಾಗ ಎದ್ದು ಕೂತುಕೊಂಡು ಚೊಂಬನ್ನು 
ಕಿತ್ತು ಕೊಳ್ಳುತ್ತಾನೆ. ಸಾಬೂನನ್ನು ಬಾಯಲ್ಲಿಟ್ಟುಕೊಳ್ಳು 
ತ್ತಾನೆ. ಮೈಯನ್ನು ಉಜ್ಜಲು ಬಿಡುವದಿಲ್ಲ; ಬಲಾತ್ಕಾರ 


೧೨ ಪೊನ್ನಮ್ಮ 


ದಿಂದ ಉಜ್ಜಿದರೆ ಬಹ? ಆಳುತ್ತಾನೆ. ವಿಶ್ವನಾಥನು ಓದು 
ತ್ರಿದ್ದರೆ ಅವನ ಪುಸ್ತಕ ಕಿತ್ತುಕೊಂಡು ಹರಿಯುತ್ತಾನೆ. 
ನಾನು ಪಾತ್ರೆಯಲ್ಲಿ ನೀರಿಟ್ಟುಕೊಂಡಿದ್ದರೆ ಅದನ್ನು ಚೆಲ್ಲು 
ತ್ತಾನೆ. 


ಬೇಬಿ ಸುದ್ದಿ ಬರೆಯುವದಾದರೆ ಒಂದು ಪುಸ್ತಕ 
ತುಂಬಾ ಬರೆದರೂ ಮುಗಿಯುವದಿಲ್ಲ. ಇನ್ನೊಂದು 
ಸಾರಿ ಬರೆಯುತ್ತೇನೆ. 
ನಿನ್ನ, 


ಗಾರನ್ಮು 














| 
J 


ಮುಳ್ಳುಬೇಲಿ 


ಇಂಗ್ಲಿಷ್‌ ಪ್ರಸಿದ್ಧ ಕಾದಂಬರಿಯೊಂದರ 
ಟು 
ಅನುಷಾದ 


(6 ಚಾಲುಕ್ಯ? 


ಪ್ರೇಮವ್ರ ಕುರುಡು ಎಂದು ಕಣ್ಣಿದ್ದ 
ರೆಯಿತು. ಆದರೆ ಕುರುಡು ಪ್ರೇಮವು 
ಕಂಡ ಕಣನನ್ನು ನನಸಾಗಿಕಾಣವ ಒಗದ 
ಕಣು pia ಮ ಪ್ರೇಮವು ಚಾತಿ- 
ಲೆಕ್ಕ ಸದು; ಆದರೂ ಜೀವ 
ನಡ ಮ ಎಂಬ ಕಥೆಯು 


ಇದರಲ್ಲಿ ಸರಸವಾಗಿ ವರ್ಣಿತವಾಗಿದೆ. 


ಜಿ 
ಮ 
ಗ್ರ 
A 


೩ 
ಲ 
ಮ 
ತ್ನ್ನ 
a 


ಬೆಲೆ: ೧ ರೂ. 


ಚಿಗುರು 


ಮಿಸೆಸ್‌ ಬಿ. ಟಿ. ಜಿ. ಕೃಷ್ಣ ಅವರ 
ಇನ್ನೊಂದು ಕಡೂಸಂಗ್ರಹ 

ಕಥಾಸಾತ್ರಗಳ ಮನದ ಏರಿಳಿತಗಳ 
ಉಯ್ಯಾಲೆಯಲ್ಲಿ ಒಂದೊಂದು ಮಾತುಗಳೂ 
ವೀಣೆಯ ತಂತಿಯನ್ನು ವಿ.ಟಿದಂತೆ ಓದುಗರ 
ಹೃಣಯದ್ಲಿ ತರಂಗವನ್ನೆ ಬೈ ಸುವನು. ಕಟುಕ 

ಜೀವಿಗೂ ಕರುಣೆಯ ನ್ಟ ೯ನವಾಗುವದು, 
ಶೈಲಿಯ ಸೊಬಗೂ ಭಾಷೆಯ ಬೆಡಗೂ ಕತೆ 
ಗಳಿಗೆ ಮೈರಗುಕೊಟ್ಟಿವೆ! ಈಗಾಗಲೆ ಒನ 
ಪ್ರಿಯವಾದ "ಕಂಬನಿ? ಗಿಂತ ವಿವಿಧ 
ಸನ್ನಿವೇಶಗಳು! 


